ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಗತಿ ಕುರಿತು 
ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕೇತು) 


6 (155) ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ನೀಡಲಾದ ಜಮೀನಿನಲ್ಲಿ ಶೈಕ್ಷಣಿಕ ಹಾಗೂ 
ಆಡಳಿತ ಕಟ್ಟಡಗಳು ನಿರ್ಮಾಣ ಆಗಿವೆಯೇ ; ಆಗದಿದ್ದಲ್ಲಿ ಇದಕ್ಕೆ ಕಾರಣಗಳೇನು ; (ವಿವರ ನೀಡುವುದು) 


(ಆ) ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಪೀಠೋಪಕರಣಕ್ಕೆ 
ಯಾವ ಯಾವ ವಿಭಾಗಕ್ಕೆ ಎಷ್ಟು ಹಣ ವಿನಿಯೋಗಿಸಲಾಗಿದೆ; (ವಿಭಾಗವಾರು ವಿವರ ನೀಡುವುದು) 


(ಇ) ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪರೀಣ್ಣಾ ನಿರ್ವಹಣೆಗೆ ತಂತ್ರಾಂಶವನ್ನು 
ಬಳಸಲಾಗುತ್ತಿದೆಯೇ ; ಇದನ್ನು ಯಾವ ರೀತಿ ಪಡೆಯಲಾಗಿದೆ ಹಾಗೂ ಈ ತಂತ್ರಾಂಶವನ್ನು ಎಷ್ಟು 
ಅವಧಿಗೆ ಪಡೆಯಲಾಗಿದೆ ; ಈ ತಂತ್ರಾಂಶಕ್ಕೆ ಎಷ್ಟು ವೆಚ್ಚವನ್ನು ವಿಶ್ವವಿದ್ಯಾಲಯವು ನೇರವಾಗಿ ಅಥವಾ 
ಪರೋತ್ತವಾಗಿ ಭರಿಸಬೇಕಾಗುತ್ತದೆ? (ವಿವರ ನೀಡುವುದು) 


